ಕರ್ನಾಟಿಕ ವಿಧಾನ 


ಪರಿಷತು 


ಸದಸ್ಯರ ಹೆಸರು ಶ್ರೀ ಕೆ.ಎ.ತಿಪ್ಪೇಸ್ವಾಮಿ (ನಾಮ ನಿರ್ದೇಶನ ಹೊಂದಿದವರು) 

ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 852 (966) 

ಉತ್ತರಿಸ ಬೇಕಾದ ದಿನಾ೦ಕ 21-12-2021 

ಉತ್ತರಿಸ ಬೇಕಾದವರು ನಗರಾಭಿವೃದ್ಧಿ ಸಚಿವರು 

ಕ್ರಸಂ!  ಪ್ರಶೆ ಉತ್ತರ |] 

ಅ) | ಕರ್ನಾಟಕ ರಾಜ್ಯದ | ಕರ್ನಾಟಿಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ 
ಕಿತ್ತೂರು ಕರ್ನಾಟಿಕ | ಮಂಡಳಿಯ ವತಿಯಿಂದ ಕಿತ್ತೂರು ಕರ್ನಾಟಕ ಹಾಗೂ ಕಲ್ಯಾಣ 
ಮತ್ತು ಕಲ್ಯಾಣ | ಕರ್ನಾಟಿಕದ ವಿಭಾಗಗಳಲ್ಲಿ ಕೈಗೊಂಡಿರುವ ಒಳಚರಂಡಿ 
ಕರ್ನಾಟಿಕ ವಿಭಬಾಗಳಲ್ಲಿ | ವ್ಯವಸ್ಥೆಯ ವಿವರಗಳನ್ನು ಅನುಬಂಧ 1 ಮತ್ತು 2 ರಲ್ಲಿ 


ಕಳೆದ 5 ವರ್ಷಗಳಿಂದ 
ಒಳಚರಂಡಿ (UDG) 
ವ್ಯವಸ್ಥೆಯನ್ನು ಯಾವ 
ಯಾವ ನಗರಗಳ 
ಪ್ರಾರಂಭಿಸಲಾಗಿದೆ; 
(ಜಿಲ್ಲಾವಾರು ಮತ್ತು 
ತಾಲ್ಲೂಕುವಾರು 
ಸಂಪೂರ್ಣ ಮಾಯಿತಿ 
ನೀಡುವುದು) 


ಒದಗಿಸಲಾಗಿದೆ. 


ಕೆ.ಯು.ಐ.ಡಿ.ಎಪ್‌.ಸಿ ವತಿಯಿಂದ 5ಖಏಷ್ಯನ್‌ 
ಅಬಿವೃದ್ಧಿ ಬ್ಯಾಂಕ್‌ ಮತ್ತು ಅಮೃತ್‌ ನೆರವಿ 
ಕರ್ನಾಟಿಕ ಸಮಗ್ರ ನಗರ ನೀರು ನಿರ್ವಹಣಾ 
ಕಾರ್ಯಕುಮ (ಕ್ವೀಮಿಪ್‌) 

ಏಷ್ಯನ್‌ ಅಬಿವೃದ್ಧಿ ಬ್ಯಾಂಕ್‌ ಮತ್ತು ಅಮೃತ್‌ ನೆರವಿನ ಕರ್ನಾಟಿಕ 
ಸಮಗ್ರ ನಗರ ನೀರು ನಿರ್ವಹಣಾ ಕಾರ್ಯಕ್ರಮದಡಿ (ಕ್ವಿಮಿಪ್‌) 
ರಾಜ್ಯದ ಆಯ್ದ ಎಂಟು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಒಳಚರಂಡಿ 
ಮತ್ತು ಕುಡಿಯುವ ನೀರು ಸರಬರಾಜು ಕಾಮಗಾರಿಗಳನ್ನು 
ಅನುಷ್ಮ್ಠಾನಗೊಳಿಸಲಾಗುತ್ತಿದೆ. 


ಕ್ವಿಮಿಪ್‌ ಯೋಜನೆಯನ್ನು 2 ಟ್ರಾಂಚ್‌ ಗಳಾಗಿ ವಿಂಗಡಿಸಲಾಗಿದ್ದು, 
ಟ್ರಾಂಚ್‌-1 (ದಾವಣಗೆರೆ ನಾಲ್ಕು ನಗರ ಸ್ಥಳೀಯ ಸಂಸ್ಥೆಗಳಾದ 
ದಾವಣಗೆರೆ, ಹರಿಹರ, ರಾಣೆಬೆನ್ನೂರು ಮತ್ತು ಬ್ಯಾಡಗಿ 
ಒಳಗೊಂಡಿರುತ್ತದೆ. ಟ್ರಾಂಚ್‌ - 2 (ಮಂಗಳೂರು) ನಾಲ್ಕು ನಗರ 
ಸ್ಥಳೀಯ ಸಂಸ್ಥೆಗಳಾದ ಮಂಗಳೂರು, ಪುತ್ತೂರು, ಉಡುಪಿ ಮತ್ತು 
ಕುಂದಾಪುರ ಒಳಗೊಂಡಿರುತ್ತದೆ. 


ಕರ್ನಾಟಕ ರಾಜ್ಯದ ಕಿತ್ತೂರು ಕರ್ನಾಟಿಕ ವಿಭಾಗದ ಹಾವೇರಿ 
ಜಿಲ್ಲೆಯ ಬ್ಯಾಡಗಿ ನಗರದಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು 
ಅನುಷ್ಠಾನಗೊಳಿಸಲಾಗುತ್ತಿದೆ. ಜಿಲ್ಲಾವಾರು ಸಂಪೂರ್ಣ ಮಾಹಿತಿ 
ಈ ಕೆಳಗಿನಂತಿದೆ 


ಡಿಸೆಂಬರ್‌ 
2021 ರೊಳಗೆ 
ಪೂರ್ಣಗೊ 
೪ಿಸಲು 
ಉದ್ದೇಶಿಸಲಾ 
ಗಿದೆ. 


T- 


ವಿಶ್ವ ಬ್ಯಾಂಕ್‌ ನೆರವಿನ ಕರ್ನಾಟಕ ಪಾರ 
ಸುಧಾರಣಾ ಯೋಜನೆ (ಕಎ೦ಆರ್‌ಪಿ) 

ಕರ್ನಾಟಿಕ ರಾಜ್ಯದ ಕಲ್ಯಾಣ ಕರ್ನಾಟಕ ವಿಭಾಗದ ಬೀದರ್‌ 
ಜಿಲ್ಲೆಯ ಹುಮ್ನಾಬಾದ್‌ ಪುರಸಭೆ ವ್ಯಾಪ್ತಿಯಲ್ಲಿ ವಿಶ್ವ ಬ್ಯಾಂಕ್‌ 
ನೆರವಿನ ಕರ್ನಾಟಕ ಪೌರ ಸುಧಾರಣಾ ಯೋಜನೆ 
(ಕಎಮ್‌ಆರ್‌ಪಿಿಯ ಪೌರಬಂಡವಾಳಛ ಹೂಡಿಕೆ ಘಟಕದಡಿ 
ಒಳಚರಂಡಿ ಕಾಮಗಾರಿಯನ್ನು 2013 ರಿಂದ 
ಅನುಷ್ಠಾನಗೊಳಿಸಲಾಗುತ್ತಿದ್ದು, ಕಾಮಗಾರಿಯು ದಿನಾಂಕ: 
15.10.2019 ರಂದು ಪೂರ್ಣಗೊಂಡಿರುತ್ತದೆ. ಕಾಮಗಾರಿಗಳ ವಿವರ 
ಈ ಕೆಳಕಂಡಂತಿವೆ: 


(ರೂ. ಕೋಟಿಗಳಲ್ಲಿ) 
| 7] ಗುತ್ತಿ | ಗುತಿಗೆ [ಬಾತಿ 
ನೀಡಿದ | ಈ jd 


ಗೆ 
ಸಿ ರ್ಥೀಕ ಷರಾ 
ಮೊ | ದಿನಾಂ | ಪ್ರಗ ಪ್ರಗತಿ 


ಜಿಲ್ಲೆ | ತಾಲ್ಲೂಕು 


ಬೀದ | ಹುಮ್ನಾಬಾ 


ಏಷ್ಕಿಯನ್‌ ಅಭಿವೃದ್ಧಿ ಬ್ಯಾಂಕ್‌ ನೆರವಿನ ಉತ್ತರ ಕರ್ನಾಟಕ 
ನಗರ ವಲಯ ಬಂಡವಾಳ ಹೂಡಿಕಾ ಕಾರ್ಯಕ್ರಮದಡಿ 
(ಎನ್‌ಕೆಯುಎಸ್‌ಐಪಿ) ಏಷಿಯನ್‌ ಅಭಿವೃದ್ಧಿ ಬ್ಯಾಂಕ್‌ ನೆರವಿನ 
ಉತ್ತರ ಕರ್ನಾಟಿಕ ನಗರ ವಲಯ ಬಂಡವಾಳ ಹೂಡಿಕಾ 
ಕಾರ್ಯಕ್ರಮದಡಿ (ಎನ್‌ಕೆಯುಎಸ್‌ಐಪಿ) ಯೋಜನೆಯಡಿ ಕಳೆದ 
5 ವರ್ಷಗಳಲ್ಲಿ ಯಾವುದೇ ಹೊಸ ಒಳಚರಂಡಿ ಯೋಜನೆಯನ್ನು 
ಕೈಗೊಂಡಿರುವುದಿಲ್ಲ. ಆದರೆ, 2008 ರಿಂದ ಪ್ರಾರಂಭವಾದ ಸದರಿ 
ಯೋಜನೆಯಡಿ 24 ಪಟ್ಟಣಗಳ ಪೈಕಿ ಕಿತ್ತೂರು ಕರ್ನಾಟಕ 
ವ್ಯಾಪ್ತಿಗೆ ಬರುವ ನಗರಗಳಾದ ಗೋಕಾಕ್‌, ಜಮಖಂಡಿ, ಇಳಕಲ್‌, 
ರಬಕವಿ-ಬನಹಟ್ಟೆ, ವಿಜಯಪುರ, ಹಾವೇರಿ, ರಾಣೆಬೆನ್ನೂರು 
ಮತ್ತು ಹುಬ್ಮಳ್ಳಿ- ದಾರವಾಡ ನಗರಗಳಲ್ಲಿ ಹಾಗೂ ಕಲ್ಯಾಣ 
ಕರ್ನಾಟಿಕ ವ್ಯಾಪ್ತಿಗೆ ಬರುವ ಪಟ್ಟಣಗಳಾದ ಬೀದರ್‌, ಕಲ್ಬುರ್ಗಿ, 
ಹೊಸಪೇಟೆ, ಸಿಂಧನೂರು ಮತ್ತು ರಾಯಚೂರು ನಗರಗಳಲ್ಲಿ 
ಒಳಚರಂಡಿ (16D) ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಲಾಗಿದೆ. 
ಹೊಸಪೇಟೆ ಮತ್ತು ಸಿಂಧನೂರು ನಗರ ಹೊರತುಪಡಿಸಿ ಮೇಲಿನ 
ಎಲ್ಲಾ ನಗರಗಳಲ್ಲೂ ಕಾಮಗಾರಿ ಪೂರ್ಣಗೊಂಡು 
ಚಾಲ್ತಿಯಲ್ಲಿದೆ. ಹೊಸಪೇಟೆ ಮತ್ತು ಸಿಂಧನೂರು ನಗರದ 
ಕಾಮಗಾರಿಗಳು ಪೂರ್ಣಗೊಳ್ಳುವ ಹಂತದಲ್ಲಿದ್ದು, ಜನವರಿ 2022 
ಕೈ ಚಾಲನೆಗೊಳಿಸಲು ಎಲ್ಲಾ ಕ್ರಮವಹಿಸಲಾಗಿದೆ. ಜಿಲ್ಲಾವಾರು 
ಮತ್ತು ತಾಲ್ಲೂಕುವಾರು ವಿವರ ಅನುಬಂಧ-3 ರಲ್ಲಿ 
ಒದಗಿಸಲಾಗಿದೆ. 

ಈ ಒಳಚರಂಡಿ | ಏಷ್ಯನ್‌ ಅಭಿವೃದ್ಧಿ ಬ್ಯಾಂಕ್‌ ಮತ್ತು ಅಮೃತ್‌ ನೆರವಿನ 
ವ್ಯವಸ್ಥೆಯನ್ನು ಯಾವ | ಕರ್ನಾಟಕ ಸಮಗ್ರ ನಗರ ವೀರು ನಿರ್ವಹಣಾ 
ಯಾವ ಸಂಸ್ಥೆಗಳಿಂದ ಕಾರ್ಯಕಮ (ಕ್ವಿಮಿಪ್‌) 

ಹಣಕಾಸಿನ ನೆರವು ಬ್ಯಾಡಗಿ ನಗರದ ಒಳಚರಂಡಿ ಕಾಮಗಾರಿಯನ್ನು ಕೆಯುಐಡಿಎಫ್‌ 
ಪಡೆದು ಸಿಯು ಏಷ್ಯನ್‌ ಅಭಿವೃದ್ದಿ ಬ್ಯಾಂಕ್‌ ಮತ್ತು ಕರ್ನಾಟಕ 
ಪ್ರಾರಂಭಿಸಲಾಗಿದೆ; ಸರ್ಕಾರದ ನೆರವನ್ನು ಪಡೆದು ಅನುಷ್ಠಾನಗೊಳಿಸಲಾಗುತ್ತಿದೆ. 
(ಜಿಲ್ಲಾವಾರು ಮತ್ತು | 


ಇ) 


ಸ೦ಖ್ಯೆ: ನಅಇ 213 ಯುಎಂಎಸ್‌ 2021 


ತಾಲ್ಲೂಕುವಾರ 
ಸಂಪೂರ್ಣ ಮಾಹಿತಿ 
ನೀಡುವುದು) 


ಈ ಒಳಚರಂಡಿ 
ವ್ಯವಸ್ಥೆ ಮಾಡುವಾಗ 
ಶುದ್ಧಗೊಳಿಸಲು 
ಸ್ಥಾಪಿತವಾಗಿರುವ 
Sewage Treatment 
Plant (STP) ಗಳ 
ಅಳವಡಿಕೆ ಮತ್ತು 
ಕಾರ್ಯಾಚರಣೆ ಬಗ್ಗೆ 
ಸಾರ್ವಜನಿಕರುಗಳಿಂದ 
ದೂರುಗಳಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
ಹಾಗಿದ್ದಲ್ಲಿ, ಯಾವ 
ಯಾವ ಪ್ರದೇಶಗಳಲ್ಲಿ 
© Sewage Treatment 
Plant (STP) ಗಳ ಬಗ್ಗೆ 
ದೂರಗಳಿವೆ ಮತ್ತು ಈ 


ಸಮಸ್ಯೆಗಳನ್ನು 
ಬಗೆಹರಿಸಲು ಸರ್ಕಾರ 
ಕೈಗೊಂಡಿರುವ 
(ಸಂಪೂರ್ಣ ಮಾಹಿತಿ 
ನೀಡುವುದು) ; 


ವಿಶ್ವ ಬ್ಯಾಲಕ್‌ ನೆರವಿನ ಕರ್ನಾಟಕ ಪೌರ ಸುಧಾರಣಾ 
ಯೋಜನೆ (ಕೆಎ೦ಆರ್‌ಪಿ) 

ಹುಮ್ನಾಬಾದ್‌ ಪಟ್ಟಿಣಕ್ಕೆ ಒಳಚರಂಡಿ ಕಾಮಗಾರಿಯನ್ನು ಎಿಶ್ಟ್‌ 
ಬ್ಯಾಂಕ್‌ ನೆರವಿನೊಂದಿಗೆ ಅನುಷ್ಮ್ಠ್ಮಾನಗೊಳಿಸಲಾಗಿದೆ. 


ಏಷಿಯನ್‌ ಅಭಿವೃದ್ಧಿ ಬ್ಯಾಂಕ್‌ ನೆರವಿನ ಉತ್ತರ 
ಕರ್ನಾಟಕ ನಗರ ವಲಯ ಬಂಡವಾಳ ಹೂಡಿಕಾ 
ಕಾರ್ಯಕ್ರಮದಡಿ (ಎನ್‌ಕೆಯುಎಸ್‌ ಐಪಿ) 

ಈ ಒಳಚರಂಡಿ ಯೋಜನೆಗೆ ಏಷಿಯನ್‌ ಅಭಿವೃದ್ಧಿ ಬ್ಯಾಂಕ್‌ 
ನೆರವನ್ನು ಪಡೆದು ಅನುಷ್ಠಾನಗೊಳಿಸಿದೆ. ಎಡಿಬಿ ಸಾಲದ ಅವದಿ 
ಡಿಸೆಂಬರ್‌ 2016ಕ್ಕೆ ಅಂತ್ಯಗೊಂಡಿದ್ದರಿಂದ, ಬಾಕಿ ಉಳಿಕೆ 
ಕಾಮಗಾರಿ ವಾಣಿಜ್ಯ ಬ್ಯಾಂಕ್‌ನಿಂದ ಸಾಲಪಡೆಯಲಾಗಿದೆ. ವಿವರ 
ಅಮುಬಂಧ:- 3 ರಲ್ಲಿ ಒದಗಿಸಲಾಗಿದೆ. 

ಏಷ್ಯನ್‌ ಅಭಿವೃದ್ದಿ ಬ್ಯಾಂಕ್‌ ಮತ್ತು ಅಮೃತ್‌ ನೆರವಿನ 
ಕರ್ನಾಟಿಕ ಸಮಗ್ರ ನಗರ ನೀರು ನಿರ್ವಹಣಾ ಕಾರ್ಯಕ್ರಮ 
(ಹ್ವಿಮಿಪ್‌) 

Sewage Treatment Plant 


(STP) ಗಳ ಅಳವಡಿಕೆ ಮತ್ತು 


ಕಾರ್ಯಚರಣೆ ಬಗ್ಗೆ ಜಲಸಿರಿ ಯೋಜನೆಯಡಿಯಲ್ಲಿ 
ಸಾರ್ವಜನಿಕರುಗಳಿಂದ ಯಾವುದೇ ದೂರುಗಳು 
ಸ್ವೀಕೃತವಾಗಿರುದಿಲ್ಲ. 


ವಿಶ್ವ ಬ್ಯಾಂಕ್‌ ನೆರವಿನ ಕರ್ನಾಟಕ ಪೌರ ಸುಧಾರಣಾ 
ಯೋಜನೆ (ಕೆಎ೦ಆರ್‌ ಪಿ) 

ಒಳಚರಂಡಿ ವ್ಯವಸ್ಥೆಯಲ್ಲಿ ಸ್ಥಾಪಿತವಾಗಿರುವ 5Sew್ರೀ 
Treatment Plant (STP) ಅಳವಡಿಕೆ ಮತ್ತು ಕಾರ್ಯಾಚರಣೆ ಬಗ್ಗೆ 
ಸಾರ್ವಜನಿಕರಿಂದ ಯಾವುದೇ ದೂರುಗಳು 
ಸ್ವೀಕೃತವಾಗಿರುವುದಿಲ್ಲ. 


ಏಷಿಯನ್‌ ಅಭಿವೃದ್ಧಿ ಬ್ಯಾಲಕ್‌ ನೆರವಿನ ಉತ್ತರ ಕರ್ನಾಟಕ 
ನಗರ ವಲಯ ಬಂಡವಾಳ ಹೂಡಿಕಾ ಕಾರ್ಯಕ್ರಮದಡಿ 
(ಎನ್‌ಕೆಯುಎಸ್‌ಐಪಿ) 

ಎನ್‌ಕೆಯುಎಸ್‌ಐಪಿ ಯೋಜನೆಯಡಿ ಅನುಷ್ಠಾನಗೊಳಿಸಿರುವ 
ಮೇಲಿನ ನಗರಗಳ ಪೈಕ ಬೀದರ್‌ ನಗರದ ಎಸ್‌.ಟಿ.ಪಿ ಕಾಮಗಾರಿ 
ಎಸ್‌.ಟಿ.ಪಿ ಘಟಕಗಳಿಗೆ ಸಂಬಂಧಿಸಿದಂತೆ, 
ಸಾರ್ವಜನಿಕರಿಂದ ಯಾವುದೇ ದೂರುಗಳು ದಾಖಲಾಗಿರುವುದಿಲ್ಲ. 
ಬೀದರ್‌ ನಗರದ ಎಸ್‌.ಟಿ.ಪಿ ಘಟಕದಲ್ಲಿ ಅಲ್ಪ ಸೋರುಕೆ 
ಇರುವುದನ್ನು ಸರಿಪಡಿಸಿ ಚಾಲನೆಗೊಳಿಸಲಾಗಿದೆ. 


! 


ಬಿ.ಎ.ಬಸವರಾಜ) 
ನಗರಾಭಿವೃದ್ಧಿ ಸಚಿವರು 


೪ಶುಕ್ಕ ರಹಿತ" ಪ್ರಫೆ ಸಂಖ್ಲಿ- 946 


ಅಮುಬಂಧ-1 
ಕರ್ನಾಟಕ ರಾಜ್ಯದ ಕಿತ್ತೂರು ಕರ್ನಾಟಕದಲ್ಲಿ ಕಳೆದ 5 ವರ್ಷಗಳಲ್ಲಿ ಕೈಗೊಂಡ ಒಳಚರಂಡಿ ಯೋಜನೆಯ ಹಾಗೂ STP ಗಳ ವಿವರಗಳು C೧ : 852(966) 
| ರೂ. ಲಕ್ಷಗಳಲ್ಲಿ 
ಕ್ರ. ಸಂ.| ನಗರ /ಪಟ್ಟಣ ಒಳ ಚರಂಡಿ ಯೋಜನೆಯ ಆರ್ಥಿಕ ಮಾದರಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ (57P)ದ ವಿವರಗಳು ಷರಾ 
ಸರ್ಕಾರದ ಅನುದಾನ ಸ್ಥಳೀಯ ಆರ್ಥಿಕ ಒಟ್ಟು ಸಾಮರ್ಥ್ಯ (ದೆ.ಲ.ಲೀ.) ಪಾರ್ವಜನಿಕರುಗಳಿಂದ ಬಂದ ದೂರುಗಳಿಗೆ ತೆಗೆದುಕೊಂಡ 
(ಲಕ್ಷಗಳು) ಸಂಸ್ಥೆಗಳ ಪಾಲು ಸಂಸ್ಥೆಗಳಿಂದ | ಯೋಜನಾ ದೂರುಗಳು ಕ್ರಮಗಳ ವಿವರ 
ಕೇಂದ್ರ ರಾಜ್ಯ ಸಾಲ ಮೊತ್ತ 
ಸರ್ಕಾರ | ಸರ್ಕಾರ 
ಉತ್ತರ ಕನ್ನಡ ಜಿಲ್ಲೆ 
| [2016-17 K ; 
ಕುಮಟಾ ಪಟಣ - 1050.00 700.00 1750.00 3500.00 4.6 ಎಮ್‌.ಎಲ್‌.ಡಿ ಯಾವುದೂ ಇರುವುದಿಲ್ಲ. ತ್ಯಾಜ್ಯ ನೀರು ಸಂಸ್ಕರನಾ ಘಡಕ 
3 - ನಿರ್ಮಾಣಕ್ಕೆ ಕರ್ನಾಟಕ ಮಾಲಿನ್ಯ 
ನಿಯಂತ್ರಣ ಮಂಡಳಿಯಿಂದ 
ನಿರಾಪೇಕ್ಷಣ ಪತ್ರ 
ದೊರೆಯಬೇಕಾಗಿರುತ್ತದೆ. 
2 ಹೊನ್ನಾವರ ಪಟ್ಟಣ ~- 840.00 560.00 1400.00 2800.00 2.6 ಎಮ್‌.ಎಲ್‌.ಡಿ 1) ಪ್ರಾಂಶುಪಾಲರು, ಜೀವನ ಜ್ಯೋತಿ 1) ಹೊನ್ನಾವರ ಪಟ್ಟಣದ ಜೀವನ ಒಳಚರಂರ್‌ಕೊಳ ರ್ಗ 
RS; 0.2 ಎಮ್‌.ಎಲ್‌.ಡಿ ತಾಂತ್ರಿಕ ತರಬೇತಿ ಸಂಸ್ಥೆ, ಸಾಕೀನ : ಚರ್ಚ [ಜ್ಯೋತಿ ಪ್ರದೇಶದಲ್ಲಿ ವೆಟ್‌ವಲ್‌ [ಅಳವಡಿಕೆ ಕಾಮಗಾರಿ 
ರಸ್ತೆ, ಹೊನ್ನಾವರ . (ಉ.ಕ) ಇವರು ಮಾನ್ಯ  |ನಿರ್ಮಿಸಿ, ಅಲ್ಲಿಂದ ಮಲೀನ ನೀರನ್ನು |ಪುಗತಿಯಲ್ಲಿರುತ್ತದೆ. 
ಜಿಲ್ಲಾಧಿಕಾರಿಗಳಿಗೆ ಜೀವನ ಜ್ಯೋತಿ ಉದ್ಯಮಬಾಗ ಪ್ರದೇಶದಲ್ಲಿ 
ಪ್ರದೇಶದಲ್ಲಿ ತ್ಯಾಜ್ಯ ನೀರು ಶುದ್ದೀಕರಣ ಕೊಂಡೊಯ್ದು ಅಲ್ಲಿ ಶುದ್ಧೀಕರಿಸುವ 
ಘಟಕವನ್ನು ನಿರ್ಮಿಸಲು ವಿರೋಧ ವ್ಯಕ್ತಪಡಿಸಿ |ಬಗ್ಣೆ ಹಾಗೂ ಉದ್ಯಮಬಾಗ 
ಅದನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಲು ಪ್ರದೇಶದಲ್ಲಿ ಎಸ್‌.ಟಿ.ಪಿ ನಿರ್ಮಿಸುವ 
ದಿನಾಂಕ: 30/09/2014 ರಲ್ಲಿ ಸಲುವಾಗಿ ಮಾಲಿನ್ಯ ನಿಯಂತ್ರಣ 


ವಿನಂತಿಸಿಕೊಂಡಿರುತ್ತಾರೆ. ಮುಂದುವರೆದು ಮಂಡಳಿಯಿಂದ ನಿರಾಪೇಕ್ಷಣ ಪತ್ರ 
ಪ್ರಾಂಶುಪಾಲರು, ಜೀವನ ಜ್ಯೋತಿ ತಾಂತ್ರಿಕ |ಪಡೆದಿರುವ ಬಗ್ಗೆ ಮಾನ್ಯ 


ತರಬೇತಿ ಸಂಸ್ಥೆ, ಸಾಕೀನ : ಚರ್ಚ ರಸ್ತೆ, ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮುಖ್ಯ 
ಹೊನ್ನಾವರ. (ಉ.ಕ) ಕೆಳಗಿನ ಪಾಳ್ಯ ವ್ಯಾಪ್ತಿಯ |ಅಭಿಯಂತರು, ಧಾರವಾಡರವರ 
ಸಾರ್ವಜನಿಕರು ಶರಾವತಿ ನದಿ ಪಕ್ಕದ ಕಛೇರಿ ಪತ್ರ ಸಂಖ್ಯೆ : 128 ದಿನಾಂಕ: 
ಜನವಸತಿ ಪ್ರದೇಶದಲ್ಲಿ ಕೊಳಚೆ ನೀರು 15/04/2016 ರಲ್ಲಿ ವರದಿ 
ಘಟಕವನ್ನು ಸ್ಥಾಪಿಸಲು ಅವಕಾಶ ಸಲ್ಲಿಸಲಾಗಿರುತ್ತದೆ. 

ನೀಡಬಾರದಾಗಿ ಮುಖ್ಯಾಧಿಕಾರಿಗಳು, ಪಟ್ಟಣ |2) ರಿಟ್‌ ಅರ್ಜಿ ಸಂ. 103763/2016 
ಪಂಚಾಯತ್‌ ಹೊನ್ನಾವರ ಇವರಿಗೆ ಪತ್ರ (GM-TEN) ಎಸ್‌.ಟಿ.ಪಿ 

ದಿನಾಂಕ: 17/03/2016 ರಲ್ಲಿ ಮನವಿ ನಿರ್ಮಾಣಕ್ಕಾಗಿ ಶ್ರೀಧರ ಶೇಷಗಿರಿ 
ಸಲ್ಲಿಸಿರುತ್ತಾರೆ. ಮೇಸ್ತಾ ಅವರು ಸಲ್ಲಿಸಿದ 


2) Writ Petition no. 103763/2016 ಅರ್ಜಿಯನ್ನು ಹೈಕೋರ್ಟ್‌, 
(GM-TEN) ಶ್ರೀ. ಶ್ರೀಥರ ಶೇಷಗಿರಿ- ಮೇಸ್ತ, ಧಾರವಾಡ ಶಾಖೆ ವಜಾಗೊಳಿಸಿದೆ 
ಇವರು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ" [ಆರ್ಡರ್‌ ದಿನಾಂಕ: 08.03.2021. 
ನಿರ್ಮಾಣ ಸಂಬಂಧ ಕೋರ್ಟನಲ್ಲಿ 

ದಾವೆಯನ್ನು ಹೂಡಿರುತ್ತಾರೆ. 


2017-18 


ಯಾವುದೂ ಇರುವುದಿಲ್ಲ. 


2018-19 ರಾರಾ A ಕನು ಭಪಯುವಬ 


W [2019-20 | 
DALAT-LCO-DEC-2021\CQ vidana parishat\852\UGD (STP) Details Format 15,12.2021.xls 


ಒಳ ಚರಂಡಿ ಯೋಜನೆಯ ಆರ್ಥಿಕ ಮಾದರಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ (57P)ದ ವಿವರಗಳು 


ಸರ್ಕಾರದ ಅನುದಾನ ಸ್ಥಳೀಯ ಆರ್ಥಿಕ ಒಟ್ಟು ಸಾಮರ್ಥ್ಯ (ದ.ಲ.ಲೀ.) ಪಾರ್ವಜನಿಕರುಗಳಿಂದ ಬಂದ ದೂರುಗಳಿಗೆ ತೆಗೆದುಕೊಂಡ 
(ಲಕ್ಷಗಳು) ಸಂಸ್ಥೆಗಳ ಪಾಲು ಸಂಸ್ಥೆಗಳಿಂದ ಯೋಜನಾ ದೂರುಗಳು ಕ್ರಮಗಳ ವಿವರ 


Fl Fe 15000.00 1000.00 4000.00 20000.00 3.00 ಎಮ್‌.ಎಲ್‌.ಡಿ ಯಾವುದೂ ಇರುವುದಿಲ್ಲ. ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. 
yf 2.5 ಎಮ್‌.ಎಲ್‌.ಡಿ 
1.5 ಎಮ್‌.ಎಲ್‌.ಡಿ 

ರಾಮಗಾರಿ ಪಗತಿಯವಿರುತದ 


3 ಹಳಿಯಾಳ ಪಟಣ 5715.00 381.00 1524.00 7620.00 3.5 ಎಮ್‌.ಎಲ್‌.ಡಿ . ಯಾವುದೂ ಇರುವುದಿಲ್ಲ. ಒಳಚೆರಂಡ'ಕೊಳ ರ್ಗ 
kK 0.75 ಎಮ್‌.ಎಲ್‌.ಡಿ 
ಹಾಗೂ ವೆಟ್‌ವೆಲ್‌ ನಿರ್ಮಾಣ 
ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತದೆ. 


ದಾಂಡೇಲಿ ಪಟಣ 10256.00 1465.00 2930.00 14651.00 8 ಎಮ್‌.ಎಲ್‌.ಡಿ ಯಾವುದೂ ಇರುವುದಿಲ್ಲ. ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. 
| pr 


ಯಾವುದೂ ಇರುವುದಿಲ್ಲ. 


ಬೆಕ್ಲೋಡಿ 2404.43 1602.95 4007.38 8014.75 5.80 MLD ಯಾವುದೂ ಇರುವುದಿಲ್ಲ. | 
Kk £ 
1474.66 986.37 245.78 0.00 2706.81 3.72 MLD - ಯಾವುದೂ ಇರುವುದಿಲ. OO —] 
ಯಾವುದೂ ಇರುವುದಿಲ್ಲ. 


NSE SMITE NES SSNS SAS 
2018-19 SS SEN ಡಾ 
PEE ME SRE NCR SOARES NTS SER MUNG NEN CSN ESSE 


SEMESTERS 
3120.00 4680.00 § 15600.00 70.00 MLD ತ್ಯಾಜ್ಯ ನೀರು ಸಂಸ್ಕರಣ ಘಟಕ ಸ್ಥಾಪಿಸಲು | ಸದರಿ ಜಮೀನಿನ ಮಾಲೀಕರು 


ಜಮೀನು ಮಾಲೀಕರಿಂದ ತಕರಾರು ಇದ್ದು, | ಅಪೀಲು ಮಾಡಿ ಕಾಮಗಾರಿಗೆ 
ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ ದಾವೆ ತಡೆಯಾಜ್ಞೆ ತರದಂತೆ ಮಾನ್ಯ 
ಹೂಡಿರುತ್ತಾರೆ. ಈ ದಾವೆಯ ತೀರ್ಪು ನ್ಯಾಯಾಲಯದಲ್ಲಿ ಕೇವಿಯಟ್‌ 
ಮಹಾನಗರ ಪಾಲಿಕೆ / ಮಂಡಳಿಯ ಪರವಾಗಿ | ದಾಖಲಿಸಿ, ಜಿಲ್ಲಾಡಳಿತ ಹಾಗೂ 
ಆಗಿರುತ್ತದೆ. ಪೋಲೀಸ್‌ ರಕ್ಷಣೆಯಲ್ಲಿ ಕೆಲಸ 


ಪ್ರಾರಂಭಿಸಲಾಗಿದ್ದು, ಪ್ರಗತಿಯಲ್ಲಿದೆ. 


ಸಾನ ನಾನ ಯಾವುದೂ ಇರುವುನಿಲ. 
NL 
Re ಆ 
KF 120.00 4680.00 ಈ 15,600.00 |% 5 _ ಯಾವುದೂ ಇರುವುದಿಲ್ಲ. STP ಗಳನು 
Tg Gaus ಕೆಲಗೇರಿ ಕೆರೆ ಆವರಣ- Ps. 
ತ ತೋಳನಕೆರೆ - 1 ಎಮ್‌.ಎಲ್‌.ಡಿ 
ಅ: 


ಉಣಕಲ್‌ ಕೆರೆ - 3 ಎಮ್‌.ಎಲ್‌.ಡಿ 
ರಾಮನಗರ - 025 ಎಮ್‌ ಎಲ್‌ಡಿ 


ಒಟ್ಟು 17.25 ಎಮ್‌.ಎಲ್‌.ಡಿ 


DALAQ-LCO-DEC-2021\LCQ vidana parishat\252\i:GD (STP) Detalis Format 15.12.2021.xls 


WM 
po 
© 


ನಗರ /ಪಟ್ಟಣ ಒಳ ಚರಂಡಿ ಯೋಜನೆಯ ಆರ್ಥಿಕೆ ಮಾದರಿ ತ್ಯಾಜ್ಯ ನೀರು ಸಂಸ್ಮರಣಾ ಘಟಕ (5TP)ದ ವಿವರಗಳು 


ಹುಬ್ಬಳ್ಳಿ-ಧಾರವಾಡ 
(ಅಮೃತ್‌ ಹೆಚ್ಚುವರಿ 
ಅನುದಾನ-ಗೃಹ 
ಸಂಪಕ 
ಕಲ್ಪಿಸುವುದು.) 


ಷರಾ 


ಸರ್ಕಾರದ ಅನುದಾನ ಸ್ಥಳೀಯ ಆರ್ಥಿಕ ಒಟ್ಟು ಸಾಮರ್ಥ್ಯ (ದ.ಲ.ಲೀ.) ಪಾರ್ವಜನಿಕರುಗಳಿಂದ ಬಂದ ದೂರುಗಳಿಗೆ ತೆಗೆದುಕೊಂಡ 
(ಲಕ್ಷಗಳು) ಸಂಸ್ಥೆಗಳ ಹಾಲು | ಸಂಸ್ಥೆಗಳಿಂದ | ಯೋಜನಾ ದೂರುಗಳು ಕ್ರಮಗಳ ವಿವರ 


838.00 335.20 502.80 - 1,676.00 ಯಾವುದೂ ಇರುವುದಿಲ್ಲ. 


| [2017-18 
| ಯಾವುದೂ ಇರುವುದಿಲ್ಲ. 
| [2018-19 
Sa ಯಾವುದೂ ಇರುವುದಿಲ್ಲ. 
| [2019-20 
pl ಯಾವುದೂ ಇರುವುದಿಲ್ಲ. 
as ಯಾವುದೂ ಇರುವುದಿಲ್ಲ. 
ವಿಜಯಪುರ ಜಿಲ್ಲೆ 
| [2016-17 
6 ಯಾವುದೂ ಇರುವುದಿಲ್ಲ. 
| [2017-18 ಸ್‌ 
| ಯಾವುದೂ ಇರುವುದಿಲ್ಲ. 
| [2018-19 
1 ಇಂಡಿ ಐಟ್ಟಣರಿ . ಪ್ರತ್ಯೆ 
ಪ್ರತ್ಯೇಕ ಒಳಚರಂಡಿ'ಮನೆ ಸಂಪರ್ಕ 


ಒಳಚರಂಡಿ ಮನೆ 
ಸಂಪರ್ಕ ಕಲ್ಪಿಸುವ 
ಯೋಜನೆ. 


NNN | § 


ಬಸು 485.46 32.36 129.45 647.27 ಯಾವುದೂ ಇರುವುದಿಲ್ಲ. 
ಬಾಗೇವಾಡಿ ಪಟ್ಟಣ 


ಕಲ್ಪಿಸುವ ಕಾಮಗಾರಿಯನ್ನು 
ಕೈಗೊಂಡು ದಿನಾಂಕ: 31.01.2020 


ರಂದು ಪೂರ್ಣಗೊಳಿಸಿ. 
ಚಾಲನೆಗೊಳಿಸಲಾಗಿದೆ. 


ಸುದರಿ ಯೋಜನೆ ಎಲ್ಲ 
ಕಾಮಗಾರಿಗಳು 
ಪೂರ್ಣಗೊಂಡಿದ್ದು. 2 ಸಂಖ್ಯೆ 
ತ್ಯಾಜ್ಯ ನೀರು ಸಂಸ್ಕರಣಾ 
ಘಟಕಗಳಲ್ಲಿ 1 ಸಂಖ್ಯೆ 
ಪೂರ್ಣಗೊಂಡಿದ್ದು. ಇನ್ನೊಂದು 
ಘಟಕದ ಕಾಮಗಾರಿಯು 
ಪ್ರಗತಿಯಲ್ಲಿ ಇರುತ್ತದೆ. ಸದರಿ 
ಘಟಕವನ್ನು ಸೇರಿ ಸಂಪೂರ್ಣ 
ಯೋಜನೆಯನ್ನು ದಿನಾಂಕ: 28- 
02-2022ರೊಳಗೆ 
ಚಾಲನೆಗೊಳಿಸಲಾಗುವುದು. 


2019-20 nl 


D:\LAQ-LCQ-DEC-2021\LCO vidar:2 parishai\852\UGD (STP) Details Format 15.12.2021.xs a k 7 s 


ಒಳ ಚರಂಡಿ ಯೋಜನೆಯ ಆರ್ಥಿಕ ಮಾದರಿ 


ಸರ್ಕಾರದ ಅನುದಾನ 
(ಲಕ್ಷಗಳು) 


ಸ್ಥಳೀಯ ಆರ್ಥಿಕ 


ಸಂಸ್ಥೆಗಳ ಪಾಲು | ಸಂಸ್ಥೆಗಳಿಂದ ಯೋಜನಾ 


6806.25 1815.00 453.75 9075.00 


750.00 


DALAQ-LCQ-DEC-2021\LCQ vidana parishat\852\UGD ; 


750.00 300.00 


450.00 


450.00 0.00 


ಒಟ್ಟು 


1500.00 


1500.00 


ಪಾಮರ್ಥ್ಯ (ದ.ಲ.ಲೀ.) 


ಯಾವುದೂ ಇರುವುದಿಲ 


ರಾದ ಹಹನ ನನಾದ ನಾತ 
ಕಾಣನನನನನಾನಾಾ ತಾರನಾಳ ರ ಎಂಸಿ ರತ ಜಾಶಾಷಸಸಸಾಲ್‌ 


ಅನ್ವಯಿಸುವುದಿಲ್ಲ 


ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ (57P)ದ ವಿವರಗಳು ಷರಾ' 
ಪಾರ್ವಜನಿಕರುಗಳಿಂದ ಬಂದ ದೂರುಗಳಿಗೆ ತೆಗೆದುಕೊಂಡ 
ದೂರುಗಳು ಕ್ರಮಗಳ ವಿವರ 


ಯಾವುದೂ ಇರುವುದಿಲ್ಲ. 


2} Gatails Format 15.12.2021.xis 


ಸೇವರ್‌ನಡ್ವರ್ಕ `ಎರು ಕೊಳ್‌ 
ಮಾರ್ಗ, ವೆಟ್‌ವೆಲ್‌ ಮತ್ತು 7.37 
ಎಂ.ಎಲ್‌.ಡಿ ಡಬ್ಲೂ ಟ್‌ಯ.ಎಸ್‌.ಪಿ 
ಮಾದರಿಯ ಎಸ್‌.ಟಿ.ಪಿ ಹಾಗೂ 
ಸೀವೇಜ್‌ ನಾನ್‌ ಕ್ಲಾಗ್‌ ಪಂಪಿಂಗ್‌ 
ಮಶೀನರಿಗಳನ್ನು ಅಳವಡಿಸಿ, 
ಯೋಜನೆಯನ್ನು ಕೈಗೊಳ್ಳಲು 
ಉದ್ದೇಶಿಸಲಾಗಿದೆ. 


ಅದರಿಂತ, ಯೋಜನಂ ್ಲಿ 
ದಿನಾಂಕ: 03.12.2019 ರಂದು 
ಪ್ರಾರಂಭಿಸಲಾಗಿದ್ದು, 
ಇಲ್ಲಿಯವರೆಗೆ ಶೇ. 45 ರಷ್ಟು 
ಕಾಮಗಾರಿಗಳು ಭೌತಿಕವಾಗಿ 
ಪೂರ್ಣಗೊಂಡಿದ್ದು, ಬಾಕಿ 
ಕಾಮಗಾರಿಗಳು 
ಪ್ರಗತಿಯಲ್ಲಿರುತ್ತವೆ. ಈ 
ಯೋಜನೆಯು 
ಪೊರ್ಣಗೊಳ್ಳಬೇಕಾದ ಅವಧಿಯು 
02.12.2022 ರಂದು ಆಗಿರುತ್ತದೆ. 


ಸದರಿ ಕಾಮೆಗಾರಿಯೆಡಿ ತಾಜ್ಯ 
ನೀರು ಸಂಸ್ಕರಣಾ ಘಟಕ 
ನಿರ್ಮಾಣ ಕಾಮಗರಿ 
ಕೈಗೆತ್ತಿಕೊಂಡಿರುವುದಿಲ್ಲ. 


ಸದರಿ ಕಾಮಗಾರಿಯದಡಿ ತಾಜ್ಯ 
ನೀರು ಸಂಸ್ಕರಣಾ ಘಟಕ 
ನಿರ್ಮಾಣ ಕಾಮಗರಿ 
ಕೈಗೆತ್ತಿಕೊಂಡಿರುವುದಿಲ್ಲ. 


ಒಳ ಚರಂಡಿ ಯೋಜನೆಯ ಆರ್ಥಿಕ ಮಾದರಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ (5TP)ದ ವಿವರಗಳು 


ರಥದ ಇನು % ಆರ್ಥಿಕ ಒಟ್ಟು ಸಾಮರ್ಥ್ಯ (ದ.ಲ.ಲೀ.) ಸಾರ್ವಜನಿಕರುಗಳಿಂದ ಬಂದ ದೂರುಗಳಿಗೆ ತೆಗೆದುಕೊಂಡ 
(ಲಕ್ಷಗಳು) ಸಂಸ್ಥೆಗಳ ಪಾಲು ಸಂಸ್ಥೆಗಳಿಂದ ಯೋಜನಾ ದೂರುಗಳು ಕ್ರಮಗಳ ವಿವರ 
951. 18 1902.35 3.50 ಎಂ.ಎಲ್‌.ಡಿ 


ಅಳವಡಿಸುವ , ವೆಟ್‌ವೆಲ್‌ ಮತ್ತು 
3.5 ಎಂ.ಎಲ್‌.ಡಿ 

ಡಬ್ಲೂ ಟ್‌ಯ.ಎಸ್‌.ಪಿ ಮಾದರಿಯ 
ಎಸ್‌. ಟಿ. ಪಿ ನಿರ್ಮಾಣ ಹಾಗೂ 
ಸೀವೇಜ್‌ ನಾನ್‌ ಕ್ಲಾಗ್‌ ಪಂಪಿಂಗ್‌ 
ಮಶೀನರಿಗಳನ್ನು ಅಳವಡಿಸಿ, 
ಯೋಜನೆಯನ್ನು” ಮಾರ್ಚ 2018ರಲ್ಲಿ 
ಪೂರ್ಣಗೊಳಿಸಲಾಗಿದೆ. 
ಅನುಮೋದಿತ ಅಂದಾಜು 
ಪಟ್ಟಿಯಲ್ಲಿ ಪ್ರ ತ್ಯೆ €ಕ ಮನೆ ಸಂಪರ್ಕ 
ಕಲ್ಪಿಸ ಸಲು ಅನುವಿಲ್ಲದ ಕಾರಣ, 
ಸ್ಥಳೀಯ ಸಂಸ್ಥೆಗೆ ಪ್ರತ್ಯ €ಕ ಮನೆ 


ll 
ಯಾವುದೂ ಇರುವುದಿಲ್ಲ. 


123.50 49.40 74.10 247.00 ಈನ್ಸಸ ದನ್ನ 
ತ್‌ 


| 


| - ಯಾವುದೂ ಇರುವುಔಿಲ. 


2020-21 
: D\LAQ-LCO:DEC-2021\LCQ vidana pari5:3S52\UGD (STP) Details Format 15.12.2021.xls 


[| [2017-18 

ES 

ಲ BE: 19 
ಶೋ 


ನೀರು ಸಂಸ್ಕರಣಾ ಘಟಕ 
ನಿರ್ಮಾಣ ಶಾಮಗರಿ 
ಕೈಗೆತ್ತಿಕೊಂಡಿರುವುದಿಲ್ಲ. 


ಏರು ಕೊಳವೆ ಘನ 
ಅಳವಡಿಸುವ, ಪ್ರತ್ಯೇಕ ಮನೆ 
ಸಂಪರ್ಕ ಜೋಡಣೆ. ವೆಟ್‌ ವೆಲ್‌ 
ನಿರ್ಮಾಣ, ಪಂಪಿಂಗ್‌ ಮಶಿನರಿ 
ಅಳವಡಿಸುವ ಮತ್ತು ಎಸ್‌.ಟಿ.ಪಿ 
ನಿರ್ಮಿಸುವ ಕಾಮಗಾರಿಯನ್ನು 
ಕೆ ಗೊಂಡು ದಿನಾಂಕ: 
27.12.2019 ರಂದು 
ಪೂರ್ಣಗೊಳಿಪಿ, 
ಚಾಲನೆಗೊಳಿಸಲಾಗಿದೆ. 


2019-20 


ಒಳ ಚರಂಡಿ ಯೋಜನೆಯ ಆರ್ಥಿಕ ಮಾದರಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ (57P)ದ ವಿವರಗಳು 
ಸರ್ಕಾರದ ಅನುದಾನ ಸಳೀಯ ಆರ್ಥಿಕ y ಸಾಮರ್ಥ್ಯ (ದ.ಲ.ಲೀ.) ಪಾರ್ವಜನಿಕರುಗಳಿಂದ ಬಂದ ದೂರುಗಳಿಗೆ ತೆಗೆದುಕೊಂಡ 
(ಲಕ್ಷಗಳು) ಸಂಸ್ಥೆಗಳ ಪಾಲು | ಸಂಸ್ಥೆಗಳಿಂದ | ಯೋಜನಾ ದೂರುಗಳು ಕ್ರಮಗಳ ವಿವರ 
159.30 ಬ 


ಏರು ಕೊಳವೆ ಮಾರ್ಗ 
ಅಳವಡಿಸುವ, ಡಿ.ಜಿ. ರೂಮ್‌ 
ನಿರ್ಮಿಸುವ « ಡಿ.ಜಿ. ಸೆಟ್‌ 


ನಾನ್‌ ಕ್ಲಾಗ್‌ ಸೀವೇಜ್‌ ಪಂಪ್‌ಸೆಟ್‌ 
ಅಳವಡಿಸುವ ಕಾಮಗಾರಿಯನ್ನು 


ದಿನಾಂಕ: 31.12.2021 ರಂದು 
ಪೂರ್ಣಗೊಳಿಸಿ. 
ಚಾಲನೆಗೊಳಿಸಲು 
ಉದ್ದೇಶಿಸಲಾಗಿದೆ.ಸದರಿ 
ಯೋಜನೆಯಡಿ, ತಾಜ್ಯ ನೀರು 
ಸಂಸ್ಕರಣಾ ಘಟಕ ನಿರ್ಮಾಣ 


DALAQ-LCQ-DEC-2021470 vidiana parishat\352\UGD (STP) Details Format 15.12.2021.xls 


ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ (8TP)ದ ವಿವರಗಳು 


ಒಳ ಚರಂಡಿ ಯೋಜನೆಯ ಆರ್ಥಿಕ ಮಾದರಿ ಷರಾ 
| ಸರ್ಕಾರದ ಅನುದಾನ ಸಾಮರ್ಥ್ಯ (ದ.ಲ.ಲೀ.) ಪಾರ್ವಜನಿಕರುಗಳಿಂದ ಬಂದ ದೂರುಗಳಿಗೆ ತೆಗೆದುಕೊಂಡ 
(ಲಕ್ಷಗಳು) ಸಂಸ್ಥೆಗಳ ಪಾಲು | ಸಂಸ್ಥೆಗಳಿಂದ ದೂರುಗಳು ಕ್ರಮಗಳ ವಿವರ 
ಯೋಜನೆಯನ್ನು ದಿನಾಂಕ: 


30.07.2021 ರಂದು ಭಾಗಶಃ 
ಚಾಲನೆಗೊಳಿಸಲಾಗಿದೆ. ಹಾಗೂ 


ಗದಗ ಬೆಟಗೇರಿ] 7503.00 3001.20 4501.80 15006.00 13.88 ಯಾವುದೂ ಇರುವುದಿಲ್ಲ. 
(ಅಮೃತ್‌ ಮೂಲ i 
ಯೋಜನೆ) 
ನೀರು ಬರುತ್ತಿದೆ. 
“fp NNN Wy 


ಸಾಮರ್ಥ್ಯದ ತ್ಯಾಜ್ಯ 


(ಅಮೃತ್‌ ಹೆಚ್ಚುವರಿ 
ಅನುದಾನದಡಿ 
ಹಾಲಿ ಇರುವ 


ಒಳಚರಂಡಿ 
ಪುನರುಜ್ಛೀವನಗೊಳಿ 
ಸುವ ಯೋಜನೆ) 
ಯಾವುದೂ ಇರುವುದಿಲ 
TE RS SN NE SSS SSNS REE 
ಯಾವುದೂ ಇರುವುದಿಲ್ಲ. 
EE SEEN, CEES. SED SESE CESS RETR EEE CEST. SEE 
ಯಾವುದೂ ಇರುವುದಿಲ್ಲ. 
CX SS SRN SSN OE SE 
ಯಾವುದೂ ಇರುವುದಿಲ. 
ಹಾವೇರಿ ಜಿಲ್ಲೆ 
SN SN RUS SRE 
|__| ಯಾವುದೂ ಇರುವುದಿಲ. 
SE: 
|| ಯಾವುದೂ ಇರುವುದಿಲ. 
ES SES NEN NS CEE CE 
FE] ಯಾವುದೂ ಇರುವುದಿಲ. 
SEEN TNE SANS CONE DEE SONNE SE WR 
| | ಯಾವುದೂ ಇರುವುನಿಲ. 


TTS NS SN NN [rel 
| 


ಯಾವುದೂ ಇರುವುದಿಲ. 


DANLANEICCEOEC-2021\LCO vidana. parishat\852\UGD (STP) Details Format 15.5 22033 xls .- 


ಚಮಲಟ್ಬು [el] ು'ರ್ಯ್ಯ NUM “6p 
ಅನುಬಂಧ-2 
ಕರ್ನಾಟಕ ರಾಜ್ಯದ ಕಲಬುರಗಿ ವಲಯದ ವ್ಯಾಪ್ತಿಯಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಕಳೆದ 5 ವರ್ಷಗಳಲ್ಲಿ ಕೈಗೊಂಡ ಒಳಚರಂಡಿ ಯೋಜನೆಯ ಹಾಗೂ $TP ಗಳ ವಿವರಗಳು Lc: 852(966) 
ಕ್ರ. 
ಸಂ. 


ರೂ. ಲಕ್ಷಗಳಲ್ಲಿ 
ನಗರ /ಪಟ್ಟಣ ಕೇಂದ್ರ ಸರ್ಕಾರದ 
ಅನುದಾನ 


Ba 
ರಾಜ್ಯ ಯೋಜನೆ 

NS SN SS SANE SEE EES SDS NEES CESSES SSN SEI 
EN EN EN EN CN CNN RS NS ESS ESS NS 
| 


ಒಳ ಚರಂಡಿ ಯೋಜನೆಯ ಆರ್ಥಿಕ ಮಾದರಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ (57P)ದ ವಿವರಗಳು 


ದೂರುಗಳಿಗೆ 
ತೆಗೆದುಕೊಂಡ ಕ್ರಮಗಳ 
ವಿವರ 


ಸ್ಥಳೀಯ ಕೆ.ಕೆ.ಆರ್‌.ಡಿಬಿ ಒಟು ಯೋಜನಾ 


ಸಂಸ್ಥೆಗಳ ಪಾಲು ವಂತಿಗೆ “ ಮೊತ್ತ 


ಸಾರ್ವಜನಿಕರುಗಳಿಂದ 


ಸಾಮರ್ಥ್ಯ (ದ.ಲ.ಲೀ.) Sd ucdostds 


2119.50 


4945.50 3000.00 14130.00 


4065.00 
ee 
2443.64 14.00 - 


m3 sis 


ಅಮೃತ್‌ ಯೋಜನೆ 
| 1 [ಕಲಬುರಗಿ ಜಿಲ್ಲೆ | 
1 |ಕೆಲಬುರಗಿ ನಗರದ 4ನೇ 7840.00 3136.00 4704.00 
ಹೆಂತ (2ನೇ ಫೇಸ್‌) 
[5S ESSE SEAN ees 


9574.84 3829.93 
| [2020-21 


| ಅ) [ಅಮೃತ್‌ ಯೋಜನೆ 


2168.80 3253.20 10844.00 10.00 ಮತು 2.00 


5422.00 


DA\LAQ-LCQ-DEC-2021\LCQ vidana parishat\852\UGD (STP) Oetails Format 15.12.2021.x1s/Kalyana karnataka 


” 


“ 


ಒಳ ಚರಂಡಿ ಯೋಜನೆಯ ಆರ್ಥಿಕ ಮಾದರಿ 


4 ನಗರ /ಪಟ್ಟಣ ಕೇಂದ, ಸ ರಾಜ್ಯ ಆರ್ಥಿಕ ಕೆ.ಕೆ.ಆರ್‌.ಡಿಬಿ 
A p) ಕ ಸರ್ಕಾರದ | ಸ್ಥಳೀಯ ಸಂಸ್ಥೆಗಳಿಂದ ್ರಿ ಸಾಮಡ್ಞೇ (ದೆ.ಲ.ಲೀ) ಸಾರ್ವಜನಿಕರುಗಳಿಂದ 
p ಅಮುದಾನ ks [2 ಪಾಲು: ಸಾಲ | ಆ ಬಂದ ದೂರುಗಳು 


6294.50 2517.80 3776.70 12589.00 


5332.00 2132.80 3199.20 10664.00 27.00 ಎಮ್‌.ಎಲ್‌.ಡಿ 
ಸಾಮಥ್ರ್ಯದ 
ಎಸ್‌.ಟಿ.ಪಿ ಯನ್ನು 
ಕೆ.ಯು.ಡಿ.ಐ.ಎಫ್‌.ಸಿ 
ವತಿಯಿಂದ ಕೈಗೊಳ್ಳಲಾಗುತ್ತಿದೆ 


DALAQ-LCQ-DEC-2021\LCOQ vidana parishat\852\UGD (STP) Details Format 15.12.2021.xis/Kalyana karnazaka 


